ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 788 

: ಶ್ರೀ ಪಿ.ಆರ್‌.ರಮೇಶ್‌ (ನಾಮನಿರ್ದೇಶನ 
ಹೊಂದಿದವರು) ' 

: 25.09.2020 

: ಮಾನ್ಯ ಗೃಹ ಸಚಿವರು 


ವಹಿಸಲು ಮತ್ತು ಮಾದಕ ವಸ್ತುಗಳ 
ಸಾಗಣೆಯನ್ನು ತಡೆಯಲು ಸಾರಿಗೆ 
ಇಲಾಖೆಯಿಂದ ವಿವಿಧ ಇಲಾಖೆಗಳ 
ಜೊತೆ ಗೂಡಿ ಕಾರ್ಯಪಡೆ ರಚನೆಗೆ 
ಸರ್ಕಾರ ಚೆಂತಿಸಿದೆಯೇ; (ವಿವರ 
ನೀಡುವುದು) 


ಕ್ರ KW 
ಸಂ. ಪಶ್ನೆ ಉತ್ತರ 
ಅ ಸಾರ್ವಜನಿಕ "ರರ್ಕಾರ್ರಿ ಹಾಗೂ - | 
ಖಾಸಗಿ ಸಾರಿಗೆಗಳಲ್ಲಿ ತಪಾಸಣೆ ಆಗದ ರಾಜ್ಯದಲ್ಲಿನ ಜಿಲ್ಲಾ ಮತ್ತು ಅಂತರ ಜಿಲ್ಲಾ ಚೆಕ್‌ ಪೋಸ್ಟ್‌ಗಳ 
ಸರಕು ಸಾಗಣೆ ಮೂಲಕ ಮಾದಕ| ಮೂಲಕ ಸಾಗುವ ಎಲ್ಲಾ ಸರಕು ಸಾಗಾಣೆ ವಾಹನಗಳನ್ನು 
ವಸ್ತುಗಳು ರಾಜ್ಯಾದ್ಯಂತ ಶೈಕ್ಷಣಿಕ, ಕಡ್ಡಾಯವಾಗಿ  ತಪಾಸಣೆಗೊಳ ಪಡಿಸಲಾಗುತ್ತಿದೆ. ಅಲ್ಲದೆ 
ಸಿನಿಮಾ ರಂಗ ಮತ್ತು ಸಾರ್ವಜನಿಕ ಸರ್ಕಾರಿ/ಖಾಸಗಿ ಸಾರಿಗೆ ಪ್ರಯಾಣಿಕ ವಾಹನಗಳನ್ನು 
ವಲಯಗಳಲ್ಲಿ ವ್ಯಾಪಕವಾಗಿ ಅನುಮಾನಸ್ತದ/ಗುಪ್ಪ ಮಾಹಿತಿ ಮೇರೆಗೆ ತಪಾಸಣೆ 
ಹರಡಿರುವುದು ಸರ್ಕಾರದ ಗಮನಕ್ಕೆ | ಗೊಳಪಡಿಸಲಾಗುತ್ತಿದೆ. 
ಬಂದಿದೆಯೇ; . 
ಆ |ಸಾರಿಗೆ ವಾಹನೆಗಳಲ್ಲಿ ಬರುವ ಸರಪ ಸಾರಿಗೆ ವಾಹನಗಳಲ್ಲಿ `ಬರುವ ಸರಕು ಸಾಗಾಣೆಗಳನ್ನು ಸೂಕ್ತ 
ಸಾಗಣೆಗಳನ್ನು ಸೂಕ್ತ ರೀತಿಯಲ್ಲಿ | ರೀತಿಯಲ್ಲಿ ತಪಾಸಣೆ" ನಡೆಸಲು" ಈ ಕೆಳಕಂಡ ಕ್ರಮಗಳನ್ನು 
| ತಪಾಸಣೆ  : ನಡೆಸಲು ಸರ್ಕಾರ | ಕೈಗೊಳ್ಳಲಾಗುತ್ತಿದೆ. 
ತೆಗೆದುಕೊಂಡ : ಕ್ರಮವೇನು; . (ವಿವರ | ರಾಜ್ಯಕ್ಕೆ ಹೊಂದಿಕೊಂಡಂತೆ ಇರುವ ನೆರೆ ರಾಜ್ಯಗಳಾದ 
ನೀಡುವುದು) , ಆಂಧ್ರಪ್ರದೇಶ, ತಮಿಳುನಾಡು, ಗೋವಾ, ಮಹಾರಾಷ್ಟ, 
ಲ ತೆಲಂಗಾಣ ರಾಜ್ಯಗಳಿಗೆ ಹೊಂದಿಕೊಂಡಂತೆ ಇರುವ 
ಜಿಲ್ಲೆಗಳಾದ ಬೆಂಗಳೂರು. ಜಿಲ್ಲೆ ತುಮಕೂರು, ಚಿಕ್ಕಬಳ್ಳಾಪುರ, 
ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಬೆಳಗಾವಿ, ಕಲ್ಬುರ್ಗಿ: 
ಜಿಲ್ಲೆ ರಾಯಚೂರು, ಮೈಸೂರು ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ 
ಒಟ್ಟು 33 ಅಂತರ್‌ ರಾಜ್ಯ ಚೆಕ್‌ಪೋಸ್ಟ್‌ಗಳನ್ನು ತೆರೆದಿದ್ದು, 
ಪೊಲೀಸ್‌ ಅಧಿಕಾರಿ/ಸಿಬ್ಬಂದಿಗಳನ್ನು ಹಗಲು ಮತ್ತು ರಾತ್ರಿ 
: ಪಾಳಿ ಅನ್ನಯ ನಿಯೋಜಿಸಿ, ಎಲ್ಲಾ ಸರಕು ಸಾಗಾಣೆ/ ಖಾಸಗಿ 
ಇ. | ಪಮುಪವಾಗಿ ಗಡಧಾಗಗಳಲ್ಲಿ ಕಚ್ಟಚ್ಚರ ವಾಹನಗಳನ್ನು ತಪಾಸಣೆ ನಡೆಸಲಾಗುತ್ತಿದೆ. 


» ರಾಜ್ಯದಲ್ಲಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಟ್ಟು 82 ಅಂತರ್‌ ಜಿಲ್ಲಾ 


ಚೆಕ್‌ಪೊಸ್ಟ್‌ಗಳನ್ನು ತೆರೆದಿದ್ದು ಪೊಲೀಸ್‌ ಅಧಿಕಾರಿ/ 
ಸಿಬ್ಬಂದಿಗಳೊಂದಿಗೆ ದಿನದ 24 ಗಂಟೆಗಳ ಕಾಲ ತಪಾಸಣೆ 
ಕೈಗೊಳ್ಳಲಾಗುತ್ತಿದೆ. 


> ಸಾರಿಗೆ ವಾಹನಗಳಲ್ಲಿ ಬರುವ ಸರಕು ಸಾಗಾಣೆಗಳನ್ನು ಸೂಕ್ತ 
"ರೀತಿಯಲ್ಲಿ ತಪಾಸಣೆ ನಡೆಸಲು ರೈಲ್ವೆ ಫಾರ್ಸಲ್‌ ಆಫೀಸ್‌ 
ಬಳಿ ಪೊಲೀಸ್‌ ಸಿಬ್ಬಂದಿಯನ್ನು ನೇಮಕ ಮಾಡಿ, ತಪಾಸಣೆ 
ಕೈಗೊಳ್ಳಲಾಗುತ್ತಿದೆ. 

> ಅಲ್ಲದೆ ಕಾಲಕಾಲಕ್ಕೆ ಜಿಲ್ಲೆಗಳಲ್ಲಿನ ಇತರೆ ಕಡೆಗಳಲ್ಲಿ ನಾಕಾಬಂಧಿ 
ನಡೆಸಿ, ವಾಹನಗಳ ತಪಾಸಣೆ ಕೈಗೊಳ್ಳಲಾಗುತ್ತಿದೆ. | 

> ಶ್ವಾನದಳವನ್ನು ಜಿಲ್ಲೆಯ ಪ್ರಮುಖ ಸಾರ್ವಜನಿಕ ಸ್ಥಳಗಳು, 
ಬಸ್‌ - ನಿಲ್ದಾಣಗಳು ಹಾಗೂ ರೈಲ್ವೆ ನಿಲ್ದಾಣಗಳಲ್ಲಿ | 
ನಿಯೋಜಿಸಿದ್ದು, ಮಾದಕ ವಸ್ತು ಇರುವಿಕೆ ಬಗ್ಗೆ ತಪಾಸಣೆ 
ಕೈಗೊಳ್ಳಲಾಗುತ್ತಿದೆ. 


KS 


ನ 


ಸಾರ್ವಜನಿಕ ಸಂಚಾರದ ಪರವಾನಗಿ 
ಪಡೆದು ಹಲವು ಖಾಸಗಿ ಬಸ್ಸುಗಳು ಸರಕು 
ಸಾಗಣೆಯನ್ನು ಹೆಚ್ಚಾಗಿ ಮಾಡುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ "ಸರ್ಕಾರ . ಕೈಗೊಂಡ 
ಕ್ರಮವೇನು? (ವಿವರ ನೀಡುವುದು) 


ಸಾರ್ವೆಜನಿಕೆ ಸಂಚಾರೆ ಪರವಾನಿಗೆ ಪೆಡೆದು`ಹಲವು' ಖಾಸಗಿ ಬಸ್ಸುಗಳ 
ಸರಕು ಸಾಗಣೆ ಸಾಗಿಸುತ್ತಿರುವುದು ಕಂಡುಬಂದಿದ್ದು, ಅಂತಹ 
ವಾಹನಗಳ ವಿರುದ್ಧ ದಿನಾಂಕ:31.08.2020ರ ಅಂತ್ಯಕ್ಕೆ ಒಟ್ಟು 19,892 
ವಾಹನಗಳನ್ನು .ತಪಾಸಿಸಿ, 1984 ಪ್ರಕರಣಗಳನ್ನು ದಾಖಲಿಸಿ, 8 
ವಾಹನಗಳನ್ನು ' ವಶಪಡಿಸಿಕೊಂಡು, : ಒಟ್ಟು ರೂ. 8.42 ಲಕ್ಷಗಳನ್ನು 
ತೆರಿಗೆ ಮತ್ತು ದಂಡ ರೂಪದಲ್ಲಿ ವಸೂಲಿಸಲಾಗಿದೆ. 


ಒಇ 30 ಪಿಎನ್‌ಡಿ 2020 


" (ಬಸವರಾಜ ಬೊಮ್ಮಾಯಿ) 
ಗೃಹ ಸಚಿವರು 


